ಕರ್ನಾಟಕ ವಿಧಾನ ಪರಿಷತ್ತು 


`ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 159 
ಸದಸ್ಯರ ಹೆಸರು ; ಶ್ರೀ ಸಲೀಂ ಅಹಮದ್‌ 

. (ಸೈಳೀಯ ಸಂಸ್ಥೆಗಳ ಕೇತು 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 16.02.2022 

ತ ಪ್ರಶ್ನೆ ಉತ್ತರ 

ಅ. | ರಾಜ್ಯದ ಅನೇಕ ಜಿಲ್ಲಾಧಿಕಾರಿಗಳ 
ಕಛೇರಿಗಳಲ್ಲಿ ಅಸಂಖ್ಯಾತ ಕಂದಾಯ ಬಂದಿದೆ. 
ಅಪಿೀೀಲು ಪ್ರಕರಣಗಳಿದ್ದರೂ R 
ಜಿಲ್ಲಾಧಿಕಾರಿಗಳು ನಿಗಧಿತ ಸಮಯದಲ್ಲಿ | ಜಿಲ್ಲಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ  ಚುನಾವಣಿ / 
ಮುತುವರ್ಜಿ ಮಹಿಸಿ | ಆಡಳಿತಾತ್ಮಕ ತುರ್ತು ಕೆಲಸಗಳು / ಕೋವಿಡ್‌-19 ಇತ್ಯಾದಿ 
ಇತ್ಯರ್ಥಪಡಿಸದಿರುವುದು ಸರ್ಕಾರದ | ಕಾರ್ಯದೊತ್ತಡದಿಂದಾಗಿ ಅಪೀಲು ಪ್ರಕರಣಗಳನ್ನು ವಿಗಧಿತ 
ಗಮನಕ್ಕೆ ಬಂದಿದೆಯೇ; ಅವಧಿಯೊಳಗೆ ಇತ್ಯರ್ಥಪಡಿಸುವಲ್ಲಿ ವಿಳಂಬವಾಗುತ್ತಿರುವುದು 

ಆ. | ಕಂದಾಯ ನ್ಯಾಯಾಲಯಗಳ ವಿಳಂಬ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಧೋರಣೆಯಿಂದಾಗಿ ಜನ ಸಾಮಾನ್ಯರಿಗೆ 
ವ್ಯಾಪಕ ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಇ. | ಬಂದಿದ್ದರೆ. ಅದನ್ನು ವಿಭಾಯಿಸುವ | ಬಾಕಿ ಇರುವ ಪ್ರಕರಣಗಳನ್ನು ಶೀಘವಾಗಿ ಇತ್ಯರ್ಥಪಡಿಸುವ 
ವಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ದೃಷ್ಠಿಯಿಂದ ಎಲ್ಲಾ ಅರೆ ನ್ಯಾಯಿಕ ಕಂದಾಯ 
ಕ್ರಮಗಳೇಮು? ವ್ಯಾಯಾಲಯಗಳು ಪ್ರಕರಣಗಳ ವಿಚಾರಣೆಯನ್ನು ವಾರದ ಪ್ರತಿ 

} ಮಂಗಳವಾರ ಮತ್ತು ಗುರುವಾರಗಳಂದು ಪೂರ್ಣದಿನ 


ಕಡ್ಡಾಯವಾಗಿ ನಡೆಸುವಂತೆ ಸರ್ಕಾರ ಸುತ್ತೋಲೆ ಸಂಖ್ಯ:ಕಂ೦ಇ 17 
ಟಿಆರ್‌ಎ೦ 2021, 
ನೀಡಲಾಗಿದೆ. 


ಕಂದಾಯ ನ್ಯಾಯಾಲಯ ಪ್ರಕರಣಗಳ ವಿಲೇವಾರಿಗೆ 
ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆೇಕ೦ಇ 193 ಟೇಆರ್‌ 
ಎಂ 2019, ದಿನಾ೦ಕ:18.02.2021ರಲ್ಲಿ ಮ್ಯಟೇಷನ್‌, ಖಾತಾ ಮಲ್ಸು, 
ಆರ್‌ಟಿಸಿ. ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗುವ 
ಅರ್ಜಿಗಳು ವಿವಾದರಹಿತವಾದ ಪ್ರುಕರಣಗಳಾಗಿದ್ದಲ್ಲಿ ಖಾತೆ 
ಬದಲಾವಣೆಯನ್ನು 60 ದಿನಗಳಲ್ಲಿ ಭೂಮಿ ತಂತ್ರಾಂಶದ 
ಮೂಲಕ ಸಕಾಲ ಸೇವೆಗಳಡಿ ಈಗಾಗಲೇ ಕ್ರಮವಹಿಸಲಾಗುತ್ತಿದೆ. 
ಸದರಿ ಅರ್ಜಿಯು ಆಸ್ತಿಯ ಹಕ್ಕಿನ ಹೊರತಾದ ವಿವಾದಿತ 
ಪ್ರುಕಠಣವಾಗಿದ್ದಲ್ಲಿ, ಸದರಿ ಪ್ರಕರಣವನ್ನು ಕರ್ನಾಟಿಕ ಭೂ 
ಕಂದಾಯ ಅಧಿನಿಯಮ 1964ರ ಕಲಂ 129 ರನ್ನಯ ಪರಿಶೀಲಿಸಿ, 
ಅರ್ಜಿ.. ಸ್ಮೀಕೃತಗೊಂಡ ಮೂರು (03) ತಿಂಗಳೊಳಗಾಗಿ 
ಇತ್ಯರ್ಥಪಡಿಸಲು ತಹಶೀಲ್ದಾರ್‌ರವರು ಕ್ರಮವಹಿಸುವಂತೆ 
ಹಾಗೂ ಕರ್ನಾಟಕ ಭೂ ಕಂದಾಯ ಅಧಿನಿಯಮಗಳು, 1964ರ 
(ಅಪೀಲು/ಪುನರೀಕ್ಷಣಿ) ಕಲಂ 136(2) ಹಾಗೂ 136(3)ರ ಅಡಿಯಲ್ಲಿ 
ಕ್ರಮವಾಗಿ ಉಪ ವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ 
ನ್ಯಾಯಾಲಯಗಳಲ್ಲಿ ದಾಖಲಿಸುವ ಮೇಲ್ಮನವಿ ಪ್ರಕರಣಗಳನ್ನು 
ಉಪ ವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಎದುರುದಾರರಿಗೆ 
ನೋಟೇಸು ವೀಡಿದ ದಿನದಿಂದ ಆರು (06 ತಿಂಗಳ ಒಳಗಾಗಿ 
ಇತ್ಯರ್ಥಪಡಿಸುವಂತೆ ಸೂಚಿಸಲಾಗಿದೆ. 


ದಿನಾಂಕ:22.02.2021ರಲ್ಲಿ : : ನಿದೇಣ್ಷಶನ |: .,. 


ಸತಿ 


"ಹುದ್ದೆಗಳ ಜೊತೆಗೆ ಮತ್ತೊಂದು ವಿಶೇಷ ಜಿಲ್ಲಾಧಿಕಾರಿ-3 


ಕಂದಾಯ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಅರೆ ನ್ಯಾಯಿಕ 
ಪ್ರಕರಣಗಳನ್ನು ತೀವ್ರಗತಿಯಲ್ಲಿ ವಿಲೇವಾರಿ ಮಾಡುವ 
ದೃಷ್ಟಿಯಿಂದ ರೆವಿನ್ಯೂ ಕೋರ್ಟ್‌ ಕೇಸ್‌ ಮಾನಿಟರಿಂಗ್‌ ಸಿಸ್ಟಮ್‌ 
[Revenue Court Case Monitoring System (RCCMS)] 
ತೆಂತ್ರಾಂಶದಲ್ಲಿ ನಿರ್ವಹಿಸಲಾಗುತ್ತಿದ್ದು, ಸಾರ್ವಜನಿಕರು 
ಪ್ರಕರಣಗಳ ವಿಚಾರಣಾ ದಿನಾಂಕ, ಆದೇಶದ ಪ್ರತಿಗಳು ಇತ್ಯಾದಿ 
ವಿವರಗಳನ್ನು ಆನ್‌ಲೈನ್‌ ಮೂಲಕವೇ ಪಡೆಯಲು ಅವಕಾಶ 
ಕೆಲ್ಪಿಸಲಾಗಿದೆ. 


ಪ್ರತಿ ಮಾಹೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ಅರೆ ನ್ಯಾಯಿಕ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 
ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ, ಪ್ರತಿ ಜಿಲ್ಲಾಧಿಕಾರಿಯವರು 
ಪ್ರತಿ . ತಿಂಗಳು 75 ಪ್ರಕರಣಗಳನ್ನು ಹಾಗೂ ಉಪ 
ವಿಭಾಗಾಧಿಕಾರಿಯವರು 100 ಪ್ರಕರಣಗಳನ್ನು 
ಇತ್ಯರ್ಥಪಡಿಸುವಂತೆ ಗುರಿ ನಿಗಧಿಪಡಿಸಲಾಗಿದೆ. 


ಮುಂದುವರಿದು, ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅತಿ 
ಹೆಚ್ಚು ಪ್ರಕರಣಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರಕರಣಗಳ 
ಶೀಘು ವಿಲೇವಾರಿಗಾಗಿ ಈಗಿರುವ ಎರಡು ವಿಶೇಷ ಜಿಲ್ಲಾಧಿಕಾರಿ 


ಹುದ್ದೆಯನ್ನು ಸೃಜನೆ ಮಾಡಿ ಆದೇಶ ಹೊರಡಿಸಲಾಗಿದೆ. 
ಇನ್ನುಳಿದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬಾಕಿ ಇರುವ 
ಕಡೆಗಳಲ್ಲಿ ಉಪ ವಿಭಾಗಾಧಿಕಾರಿ ಮಟ್ಟದ ಅಧಿಕಾರಿಗಳನ್ನು 
ನೇಮಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಅಧಿಕಾರ ವೀಡುವ 
ಸಂಬಂದ ಸೂಕ್ತ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲು 


ಸಂಖ್ಯೆ:ಆರ್‌ಡಿ 47 ಟಿಆರ್‌ಎಂ 2022 


ಪರಿಶೀಲಿಸಲಾಗುತಿದೆ. 


p ಹ 
| A 
(ಆರ್‌. ಅಶೋಕ) 

ಕಂದಾಯ ಸಚಿವರು 


